ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ 27ನೇ ಜೂನ್‌, 2೦14 
(ಸಮಯ: ಬೆಳಗ್ಗೆ 1೦.೦೦ ಗಂಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟ 
ಆ) ದಿನಾಂಕ ೭4.೦6.೭೦14ರ ಎರಡನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ : ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು 
ಡಾ| ಕೆ. ಸುಧಾಕರ್‌ ಅವರ ಸಾರ್ವಜನಿಕ ಉದ್ದಿಮೆಗಳ ಹಾಗೂ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 19(252) ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು 
ವಕ್ಸ್‌ ಸಚಿವರು 
ಇ) ಅಟತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟಿ 


೨.ವಿತ್ತೀಯ ಕಾರ್ಯಕಲಾಪಗಳು 


2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಚರ್ಚೆ. 


ಬೇಡಿಕೆ ಸಂಖ್ಯೆ ಖೇಡಿಕೆಯ ಹೆಸರು 
೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


3. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಕೆ.ಎನ್‌. ರಾಜಣ್ಣ ಅವರು ಪಡಿತರ ವಿತರಣೆಯಲ್ಲಿ ಸುಧಾರಣೆ ತರಲು ಕೈಗೊಂಡ 
ಕ್ರಮಗಳಲ್ಲ ಎಸ್‌.ಎಮ್‌.ಎಸ್‌. ವ್ಯವಸ್ಥೆ ಸಮಪ್ಪಕವಾಗಿಲ್ಲದಿರುವುದರಿ೦ಂದ 
ಉ೦ಟಾಗಿರುವ ತೊಂದರೆಯ ಬಗ್ದೆ ಮಾನ್ವ ಆಹಾರ ಮತ್ತು ನಾಗರೀಕ ಸರಬರಾಜು 
ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


. ಶ್ರೀ ಎಂ.ಸತೀಶ್‌ ರೆಡ್ಡಿ ಮತ್ತು ಶ್ರೀ ಎಸ್‌.ಆರ್‌. ವಿಶ್ವನಾಥ್‌ ..... ಬೆ೦ಗಳೂರು 
ದಕ್ಷಿಣ ವಲಯದ 'ವ್ಯಾಪ್ತಿಯಲ್ಲ ಹಲವು ಚಾಕ್‌ ಮತ್ತು ಮದ್ಯದ೦ಗಡಿಗಳು 
ಬೆಳಗ್ಗಿನಿಂದಲೇ ವಹಿವಾಟು ನಡೆಸುತ್ತಿರುವುದರಿ೦ದ ಸಾರ್ವಜನಿಕರಿಗೆ 
ತಂರರಯುಲಲ ಹವ ಬಗ್ಗೆ ಮಾನ್ಯ ಅಬಕಾರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಆರ್‌. ಜಗದೀಶ್‌ ಕುಮಾರ್‌ ಅವರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ 
ಜೆ.ಸಿ. ನಗರದಲ್ಲರುವ ಸರ್ಕಾರಿ ಶಾಲೆಗಳು ಹಾಗೂ ಪದವಿ ಪೂರ್ವ ಮ 
ಭಾರತೀಯ ಸೇನೆಗೆ ಸೇರಿರುವ ಸ್ಥಳದಲ್ಲರುವುದರಿ೦ದ, ಈ ಶಾಲಾ/ ಕಾಲೇಜುಗಳಗೆ 
ಮೂಲಭೂತ ಸೌಕರ್ಯ ಜ್‌ ರಕ್ಷಣಾ ಇಲಾಖೆಯ ಅಧಿಕಾರಿಗಳು 
ಅಡ್ಡಿಪಡಿಸುತ್ತಿರುವ ಹಿನ್ನಲೆಯಲ್ಲ ಉಂಟಾಗಿರುವ ಸಮಸ್ಯೆಯ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ "ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಸಕಲೇಶಪುರ ಮತ್ತು ಆಲೂರು ಹಾಗೂ 
ಹಾಸನ ತಾಲ್ಲೂಕಿನ ಕೆಲ ಹಳ್ಳಗಳು ಹೇಮಾವತಿ ಜಲಾಶಯ ಯೋಜನೆಯ 
ಹಿನ್ನೀರಿನಿಂದ ಶೀತಪೀಡಿತಗೊಂಡಿರುವುದರಿಂದ ಆ ಹಳ್ಳಗಳನ್ನು ಸ್ಥಳಾ೦ತರಗೊಳಸುವ 
ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಜಸ ಸೆಳೆಯುವುದು. 


. ಶ್ರೀ ಎನ್‌. ಚಲುವರಾಯ ಸ್ವಾಮಿ ಅವರು ಮಂಡ್ಯ ಜಲ್ಲೆಯ ನಾಗಮಂಗಲ ತಾಲ್ಲೂಕು 
ಆಸ್ಪತ್ರೆಯಲ್ಲ ಅಗತ್ಯ ವೈದ್ಯರ ಹುದ್ದೆಗಳನ್ನು ಕೌನ್ಸಿಆ೦ಗ್‌ ವರ್ಗಾವಣೆ ನಿಮಿತ್ತ ಖಾಅ 
ಬಣ್ಣದ್ದು, ಇದರಿಂದ ಸಾರ್ವಜನಿಕರಿಗೆ ತೊಳದರಂಯುತಹಾಗೇ ಹವಳದ ಸದರಿ 
ಪದ್ಧತಿಯನ್ನು ರದ್ದುಪಡಿಸಿ, ಈಗಾಗಲೇ ಖಾಅ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ 
ಬಗ್ಗೆ ಮಾನ್ಯ. ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಸಚಿವರ ಗರು ಸೆಳೆಯುವುದು. 


. ಶ್ರೀ ಕೆ.ಎಸ್‌. ಮಂಜುನಾಥ ಗೌಡ ಅವರು ಮಾಲೂರು ತಾಲ್ಲೂಕಿನ ಬೆಸ್ಕಾಂ 
ಕಛೇರಿಯಲ್ಲ. ದಿನಗೂಅ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ನೌಕರನು 
ಆಕಸ್ಕಿಕ ಮರಣ ಹೊಂದಿದ್ದು, ಇವರ ಕುಟುಂಬಕ್ಕೆ ಪರಿಹಾರ ನೀಡುವ "ಬಗ್ಗೆ ಮಾನ್ಯ 
ಇಂಧನ ಸಚಿವರ ಗಮನ ಸಳಯುವುದು. 


, ಪ್ರೀ ಸಿ.ಎ. ಧಡಿ ಮತ್ತು ಶ್ರೀ ಡಿ.ಎನ್‌. ಜೀವರಾಜ್‌ ಅವರುಗಳು ಚಿಕ್ಕಮಗಳೂರು 
ಹಾಗೂ ಹಾಸನ ಜಲ್ಲೆಗಳ ಲೋಕೋಪಯೋಗಿ ಇಲಾಖೆಯ ವಿಭಾಗ 'ವ್ಯಾಪ್ತಿಯಲ್ಲ 
ಖಜಾನೆ ಇಪಿಎಫ್‌ ತಟ್‌ ಬದಲಾವಣಿಯುಂದ ಇಲಾಖೆಯ ಕಾಮಗಾರಿ ನಿರ್ವಹಿಸಿದ 
ಗುತ್ತಿಗೆದಾರರ ಅಲ್ಲುಗಳು ಪಾವತಿಯಾಗದೆ ತೊಂದರೆಯುಂಬಾಗಿರುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜಿ.ಹೆಚ್‌. ಶ್ರೀನಿವಾಸ ಅವರು ಕೆ-ಶಿಪ್‌ ಯೋಜನೆಯಡಿ ಅರೂರಿನಿಂದ 
ದಾವಣಗೆರೆಯವರೆಗಿನ ರಸ್ತೆಯ ಕಾಮಗಾರಿಗೆ ಟೆಂಡರ್‌ ಕರೆಯಲಾಗಿದ್ದು, 
ಇದುವರೆವಿಗೂ ಕಾಮಗಾರಿ ಪ್ರಾರಂಭಛವಾಗದೆ  ತೊಂದರೆಯುಂಬಾಗಿರುವ ಬಗ್ದೆ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


೨. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ತಾಲ್ಲೂಕು ಮೊಸಳೆಹೊಸಳ್ಳ, . 
ಚನ್ನರಾಯಪ್ಪ ಟ್ರಣ ತಾಲ್ಲೂಕು ಉದಯಪುರ ಮತ್ತು ಹೊಳೆನರಸೀಪುರ ತಾಲ್ಲೂಕು 
ಹರಿಹರಪುರಗಳಲ್ಲರುವ ಸರ್ಕಾರಿ ಐ.ಟ.ಐ. ಕಾಲೇಖುಗಳಗೆ ಸರ್ಕಾರದಿಂದ ಜಮೀನು 
ಮಂಜೂರಾಗಿದ್ದರೂ ಪ್ರಂತ ಕಟ್ಟಡ ನಿರ್ಮಿಸದೇ ಇರುವ ಬಗ್ಗೆ ಮಾನ್ಯ ಕಾರ್ಮಿಕ 
ಸಚಿವರ ಗಮನ ಸೆಳೆಯುವುದು. 


1೦. ಶ್ರೀಯುತರುಗಳಾದ ಕೆ.ಎಂ. ಶಿವಅ೦ಗೇಗೌಡ ಹಾಗೂ ಇತರರು ಹಾಸನ ಜಲ್ಲಾ 
ಕೇಂದ್ರ ಸಹಕಾರ ಸಗಟು ಮಾರಾಟ ಸಂಸ್ಥೆಯ ಆಡಳತ ಮಂಡಳಗೆ ಚುನಾವಣೆ 
ಚಾ ಒಂದು ವರ್ಷಕ್ವಿ೦ತಲೂ ಕಡಿಮೆ ಅವಧಿ ಇರುವ ಸಂದರ್ಭದಲ್ಲ ಸಂಸ್ಥೆ ಸ್ಥೆಯ 

ದಸ್ಯತ್ವದ ಶೇರು ಮೊತ್ತವನ್ನು ಹೆಚ್ಚುಸಲು ಪ್ರಯತ್ನಿಸುತ್ತಿರುವ ಬಗ್ಗೆ ಮಾನ್ಯ ಸಹಕಾರ 
ಚ ಗಮನ ಸೆಳೆಯುವುದು. 


4. ಅರ್ಧ ಗ೦ಟೆ ಕಾಲಾವಧಿ ಚರ್ಚೆ 


1 ಶ್ರೀ ಬೋಪಯ್ಯ ಕೆ.ಜಿ ಅವರು “ಸ್ವಾಧೀನದಲ್ಲರುವ ಜಮೀನನ್ನು 
ತೆರವುಗೊಳಸುವಂತೆ ಅರಣ್ಯ ಇಲಾಖೆಯುಂದ ಸ್‌ ಜಾರಿಗೊಳಸಿರುವ” ಬಗ್ಗೆ 
ದಿನಾಂಕ: .. 29.೦೮.2೦14 ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಮೊದಲನೇ 
ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: ೨(೦4)ಕ್ಷೆ ಒದಗಿಸಿರುವ ಉತ್ತರಕ್ಕೆ Bh ee ಅರ್ಥ 
ಗಂಟೆ ಕಾಲ ಇಟ್ಟ ಸೂಪ; 


2. ಶ್ರೀ ಹ್ಯಾರಿಸ್‌ ಎನ್‌.ಎ ಅವರು “ಬೃಹತ್‌ ಬೆಂಗಳೂರು ಮಹಾನಗರ ಪಾಲಕೆ 
ವ್ಯಾಪ್ಟಿಯಲ್ಲನ ಸುವ್ಯವಸ್ಥಿತ ಶಾಶ್ಚತ ಕಸ ವಿಲೇವಾರಿ” ಬದ್ದೆ ದಿನಾಂಕ 
24.೦6.೭೦14ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಎರಡನೇ ಪಟ್ಟಯಲ್ಲನ ಪ್ರಶ್ನೆ 
ಸಂಖ್ಯೆ: 18(2೮೮ಕ್ಕೆ ಒದಗಿಸಿರುವ ಉತ್ತರಕ್ಕೆ Seas ಅರ್ಧ ಗಂಟಿ ವಲಿ 
ಚರ್ಚಿಸುವುದು. 


ಪಿ.ಹಿಂಪ್ರಕಾಶ 
ಕಾಯಶದರ್ಶಿ 


Raj Mr 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


